KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜೂನ್‌ ೨, ೨೦೧೧ (ಜ್ಯೇಷ್ಠ ೧೨, ಶಕ ವರ್ಷ ೧೯೩೩) ಸಂಚಿಕೆ ೨೨ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 05 ಸಿಎನ್‌ಎಸ್‌ 2011, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 1) ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಳಿಯಾಳ, ಜೋಯಿಡಾ ಮತ್ತು ಭಟ್ಕಳ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ನಿ. ಉತ್ತರ ಕನ್ನಡ ಜಿಲ್ಲೆ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
ಹಳಿಯಾಳ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., 
1 ಶ್ರೀ ಪಿ.ಸಿ. ದೇಸಾಯಿ, ದೇಸಾಯಿ ಗಲ್ಲಿ, ಹಳಿಯಾಳ. 
ಜೋಯಿಡಾ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
1 ಶ್ರೀ ಸದಾಶಿವ ಕಮಲಾಕರ ದೇಸಾಯಿ, ಯರಮುಖ, ಗುಂದ ಜೋಯಡಾ 
ಭಟ್ಕಳ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
1) ಶ್ರೀ ಮುಕುಂದ ಮಂಜುನಾಥ ನಾಯ್ಕ ಶಾರದಹೊಳೆ ಶಿರಾಲಿ, ಭಟ್ಕಳ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ನೂಲಿ 
ಪಿ.ಆರ್‌.176 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


(೭೫೭) 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 68 ವೆಚ್ಚ-12/11, ಬೆಂಗಳೂರು, ದಿನಾಂಕ:21.02.2010 
ಅ೦ಗವಿಕಲರು ಮತ್ತು ಹಿರಿಯ ನಾಗರೀಕರ ಕಲ್ಯಾಣ ಇಲಾಖೆಯು ಅನುಷ್ಠಾನಗೊಳಿಸುವ ‘Non Governmental Institutions for 
Physically Handicapped’ ಯೋಜನೆಯ ಮೌಲ್ಯಮಾಪನ ಕಾರ್ಯವನ್ನು ₹.4.87 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ SEC ಸಂಸ್ಥೆಗೆ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.164 ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 233 ವೆಚ್ಚ-12/11, ಬೆಂಗಳೂರು, ದಿನಾಂಕ:01.03.2011 
ಮೇಲುಕೋಟೆಯ ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ನೇರವಾಗಿ ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆಯು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ. ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.182 ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 55 ವೆಚ್ಚ-12/11, ಬೆಂಗಳೂರು, ದಿನಾಂಕ:04.02.2011 
ವಾಣಿಜ್ಯ ತೆರಿಗೆ ಇಲಾಖೆಯ ಎರಡು ಕಟ್ಟಡಗಳ ಭದ್ರತಾ ವ್ಯವಸ್ಥೆಗಾಗಿ ಸೈನಿಕ್‌ ವೆಲ್‌ಫೇರ್‌ ಸೊಸೈಟಿ ಮುಖಾಂತರ 9 ಜನ ನಿವೃತ್ತ ಸೈನಿಕರ 
ಸೇವೆಯನ್ನು ರೂ.7,71,660.00 ಗಳ ವಾರ್ಷಿಕ ಅಂದಾಜು ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999 ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.102 ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 53 ವೆಚ್ಚ-12/11, ಬೆಂಗಳೂರು, ದಿನಾಂಕ:04.02.2011 
ರಾಜ್ಯದ ತೆರಿಗೆ ಆದಾಯ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿರುವ ಒಟ್ಟು 225 ಎಲೆಕ್ಟಾನಿಕ್‌ ಟ್ಯಾಕ್ಸ್‌ ರಿಜಿಸ್ಟರ್‌ (TR) ಯಂತ್ರಗಳನ್ನು 
ನೇರವಾಗಿ ಭಾರತ್‌ ಎಲೆಕ್ಟಾನಿಕ್ಸ್‌ ಲಿಮಿಟೆಡ್‌ (BEL) ನಿಂದ ಒಟ್ಟು ರೂ.49,99,300/-ಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ೭೫೯ 





ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಆರ್ಥಿಕ ಇಲಾಖೆ/ ವಾಣಿಜ್ಯ 
ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಯಂತ್ರಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರ್ಥಿಕ ಇಲಾಖೆ/ ವಾಣಿಜ್ಯ ತೆರಿಗೆ ಇಲಾಖೆಯು 

ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.101 ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 32 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ:19-01-2007 

1963ನೇ ಇಸವಿಯ ಕರ್ನಾಟಕ ಅರಣ್ಯ ಕಾಯ್ದೆ (1964ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮ-5) 4ನೇ ಪ್ರಕರಣದ ನಿಯಮಗಳ 

ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಮೂಲಕ: 

1 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು, ಸಾಸಲು ಹೋಬಳಿ, ಸುತ್ತಳ್ಳಿ ಗ್ರಾಮದ ಜಮೀನನ್ನು ಇದಕ್ಕೆ 
ಲಗತ್ತಾಗಿರುವ ಅನುಸೂಚಿಯಲ್ಲಿ ವಿವರಿಸಲ್ಪಟ್ಟರುವ ಚಕ್ಕುಬ೦ದಿಯುಳ್ಳ ಪ್ರದೇಶವನ್ನು “ಮೀಸಲು ಅರಣ್ಯ”ವನ್ನಾಗಿ ಘೋಷಿಸಲು 
ಉದ್ದೇಶಿಸಿದೆ. 

2) ಮೇಲ್ಕಂಡ ಪ್ರಕರಣದ 1 (ಸಿ) ಕಲಂನ್ನನ್ನುಸರಿಸಿ ಕರ್ನಾಟಕ ರಾಜ್ಯ ಸರ್ಕಾರದವರು ಅಂತಹ ಎಲ್ಲೆಗಳ ಒಳಗಿರುವ ಜಮೀನಿನಲ್ಲಿ 
ಅಥವಾ ಅದರ ಮೇಲೆ ಅಥವಾ ಅ೦ತಹ ಜಮೀನಿನ ಯಾವುದಾದರೂ ಅರಣ್ಯ ಉತ್ಪತ್ತಿಗೆ ಹಕ್ಕು ಬಾಧ್ಯತೆ ಇರುವ ಅಥವಾ ಹಕ್ಕು 
ಬಾಧ್ಯತೆ ಇದೆ ಎಂದು ಹೇಳುವ ಯಾವ ವ್ಯಕ್ತಿಗಾದರೂ, ಯಾವುದಾದರೂ, ಹಕ್ಕು ಬಾಧ್ಯತೆಗಳಿದೆಯೇ? ಅವುಗಳ ಸ್ವಭಾವವೇನು? 
ಮತ್ತು ಅವು ಎಷ್ಟರ ಮಟ್ಟನವು ಎ೦ಬ ಅಂಶಗಳನ್ನು ವಿಚಾರಣೆ ಮಾಡಿ, ನಿಶ್ಚಿಯಿಸಿ ಅವುಗಳ ವಿಷಯದಲ್ಲಿ ಮೇಲ್ಕಂಡ ಅಧಿನಿಯಮದ 
ಎರಡನೇ ಅಧ್ಯಾಯದಲ್ಲಿ ವಿಧಿಸಿರುವಂತೆ ಕ್ರಮ ನಡಿಸುವುದಕ್ಕೆ ಬೆ೦ಗಳೂರು ಗ್ರಾಮಾ೦ತರ ಉಪ ವಿಭಾಗದ ಸಹಾಯಕ ಆಯುಕ್ತರು 
(ಅಸಿಸ್ಟೆಂಟ್‌ ಕಮೀಷನರ್‌) ರವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ, ನೇಮಿಸಿದೆ. ಅಧಿಸೂಚನೆಯಾದ ದಿನಾಂಕದಿಂದ ಒಂದು 
ವರ್ಷದೊಳಗೆ ಪ್ರದೇಶದ ಹಕ್ಕು ಬಾಧ್ಯತೆಯನ್ನು ಇತ್ಯರ್ಥಗೊಳಿಸುವುದು. 

3) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆ೦ಗಳೂರು ಗ್ರಾಮಾ೦ತರ ವಿಭಾಗ, ಬೆ೦ಗಳೂರು ರವರಿಗೆ ಈ ವಿಚಾರಣೆಯಲ್ಲಿ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಬೇಕೆಂದು ಸರ್ಕಾರ ಆದೇಶಿಸಿದೆ ಮತ್ತು 
ಅಧಿಸೂಚಿಯಲ್ಲಿ ತಿಳಿಸಿರುವ ಪ್ರದೇಶವನ್ನು ಒತ್ತುವರಿಯಾಗದಂತೆ ರಕ್ಷಣೆ ಮಾಡುವಂತೆಯೂ ನಿರ್ದೇಶಿಸಿದೆ. 

4) ಮೇಲ್ಕಂಡ ಅಧಿನಿಯಮ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಯಾವುದೇ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತರಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ 
ಅಧಿನಿಯಮ ಪ್ರಕರಣ 161ನೇ ಪ್ರಕಾರ ಕರ್ನಾಟಕ ಅಪಲೇಟ್‌ ಟ್ರಿಬ್ಯೂನಲ್‌ ನ್ಯಾಯ ಮಂಡಲಿಗೆ ಅಧಿಕಾರವಿರುತ್ತದೆ. 

5) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತವಾದ ಯಾವುದೇ ವ್ಯಕ್ತಿಯ ಸದರಿ ಅಧಿನಿಯಮದ ಪ್ರಕರಣ 16(2)ನೇ 
ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


ಅನುಸೂಚಿ 
ಜಿಲ್ಲೆಯ ಹೆಸರು ಬೆ೦ಗಳೂರು ಗ್ರಾಮಾಂತರ 
ತಾಲ್ಲೂಕಿನ ಹೆಸರು ದೊಡ್ಡಬಳ್ಳಾಪುರ 
ಹೋಬಳಿಯ ಹೆಸರು ಸಾಸಲು 
ಗ್ರಾಮದ ಹೆಸರು ಸುತ್ತಳ್ಳಿ 
ಕ್ಷೇತ್ರದ ಸರ್ವೆ ನಂಬರು 7 
ಚಕ್ಕುಬಂದಿ ಉತ್ತರಕ್ಕೆ: ಉಜನಿ ಗ್ರಾಮ ಗಡಿ, 


ಪೂರ್ವಕ್ಕೆ: ಚೀಲೇನಹಳ್ಳಿ (ಮುದ್ದೇನಹಳ್ಳಿ ಎಸ್‌.ಎಫ್‌) 
ದಕಿಣಕ್ಕೆ:ಬೈರಾಪುರ ಗ್ರಾಮ 
ಜ್‌) ೨ 
ಪಶ್ಚಿಮಕ್ಕೆ: ಕಂದಾಯ ಭೂಮಿ 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 46.00 ಹೆ. 
ಕ್ಷೇತ್ರದ ಹೆಸರು ಸುತ್ತಳ್ಳಿ ಗ್ರಾಮ ಸರ್ವೆ ನಂ.7ರ ಬ್ಲಾಕ್‌ 1 ಮತ್ತು 2. 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ಭಾಗ - ೪ಎ 





ಬ್ಲಾಕ್‌-1 
ಉತ್ತರ: ಸರ್ವೆ ರೇಖೆಯು ಚೀಲೇನಹಳ್ಳಿ ಗ್ರಾಮ ಸರ್ವೆ ನಂ.7ರ ಉತ್ತರಾದ್ರಿ ಮೂಲೆಯಿಂದ ನೈರುತ್ಯಕ್ಕೆ ಸುಮಾರು 26 ಚೈನುಗಳ ದೂರದ 
ಸರ್ವೆ ಸ್ಥಳ 1 ರಿಂದ ಪ್ರಾರಂಭಗೊಂಡು ಆಗ್ನೇಯ ಹಾಗೂ ದಕ್ಷಿಣಾಭಿಮುಖವಾಗಿ ಚಲಿಸಿ ಸರ್ವೆ ನಂ.10 ವಾಯುವ್ಯಮೂಲೆಯ ಸರ್ವೆ ಸ್ಥಳ 5ನ್ನು ಈ 
ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 




















ಕಲ್ಲುಕಂಬ ಕೋನ (ಡಿಗ್ರಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
1-2 126° 6.00 
2-3 208° 7.50 
3-4 121° 7.00 
4-5 1919 3.00 














ಪೂರ್ವ: ಸರ್ವೆ ರೇಖೆಯು ಸರ್ವೆಸ್ಥಳ 5 ರಿಂದ ಸರ್ವೆ ನಂಬರ್‌ 10ರ ಪಶ್ಚಿಮರೇಖೆ ಸರ್ವೆ ನಂಬರ್‌ 12ರ ಉತ್ತರ ಮತ್ತು ಪಶ್ಚಿಮರೇಖೆ, 
ಸರ್ವೆ ನಂಬರ್‌ 13ರ ಪಶ್ಚಿಮರೇಖೆ ಸರ್ವೆ ನಂಬರ್‌ 15ರ ಉತ್ತರ ಮತ್ತು ಪಶ್ಚಿಮರೇಖೆಯಲ್ಲಿ ಚಲಿಸಿ ಸರ್ವೆ ನಂಬರ್‌ 15ರ ನೈರುತ್ಕಮೂಲೆ ಸರ್ವೆಸ್ಥಳ 
1 ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 


























ಕಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
೧೨ ತ” ತ 
5-6 164° 6.50 
6-7 260° 9.50 
7-8 186° 9.00 
8-9 201° 4.00 

9-10 272° 5.00 

10-11 196° 7.00 














ದಕ್ಷಿಣಕ್ಕೆ: ಸರ್ವೆ ರೇಖೆಯು ಸರ್ವೆಸ್ಥಳ 1 ರಿಂದ ಸರ್ವೆ ನಂಬರ್‌ 22 ಮತ್ತು 23ರ ಉತ್ತರ ರೇಖೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಚಲಿಸಿ 
ಸರ್ವೆ ನಂ.23ರ ವಾಯುವ್ಯಮೂಲೆ ಸೇರಿ ನಂತರ ಸರ್ವೆ ನಂ.9 ಪೂರ್ವರೇಖೆಯಲ್ಲಿ ಈಶಾನ್ಯಮೂಲೆ ಸೇರಿ ನಂತರ ಸದರಿ ಸರ್ವೆ ನಂಬರಿನ 
ಉತ್ತರರೇಖೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಚಲಿಸಿ ಸದರಿ ಸರ್ವೆ ನಂಬರಿನ ವಾಯುವ್ಯಮೂಲೆ ಸೇರಿ ನಂತರ ವಾಯುವ್ಯ ದಿಕ್ಕಿಗೆ ತಿರುಗಿ ಸರ್ವೆ ನಂಬರ್‌ 
7ರ ವಾಯುವ್ಯ ಗಡಿರೇಖೆಯಲ್ಲಿ, ಸರ್ವೆಸ್ಥಳ 16ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 























ಕಲ್ಲುಕಂಬ ಕೋನ (ಡಿಗ್ರಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
11-12 266° 4.50 

12-13 280° 6.50 

13-14 20° 5.00 

14-15 270° 6.00 

15-16 280° 4.00 














ಪಶ್ಚಿಮಕ್ಕೆ: ಸರ್ವೆ ರೇಖೆಯು ಸರ್ವೆ ಸ್ಥಳ 16 ರಿಂದ ಸರ್ವೆ ನಂಬರ್‌ 7ರ ವಾಯುವ್ಯ ಗಡಿರೇಖೆಯಲ್ಲಿ ಈಶಾನ್ಯಾಭಿಮುಖವಾಗಿ ಈ ಕೆಳಕಂಡ 
ಕೋನ ಮತ್ತು ದೂರಗಳಲ್ಲಿ ಚಲಿಸಿ ಪ್ರಾರಂಭಿಕ ಸ್ಥಳ 1ನ್ನು ಸೇರುತ್ತದೆ. 


ದಂ 





























ಕಲ್ದುಕಂಬ ಕೋನ (ಡಿಗ್ರಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
16-17 51° 6.00 
17-18 51’ 6.00 
18-19 50° 5.00 
19-20 37° 6.00 
20-21 ಸಿ 7.00 
21-22 37° 7.50 
22-01 37° 7.00 














ಉತ್ತರಕ್ಕೆ: ಸರ್ವೆ ರೇಖೆಯು ಚೀಲೇನಹಳ್ಳಿ ಗ್ರಾಮದ ಪಶ್ಚಿಮ ಗಡಿ, ರೇಖೆ ಮತ್ತು ಸುತ್ತಳ್ಳಿ ಗ್ರಾಮ ಸ.ನಂ.7ರ ಪೂರ್ವಾಗ್ರ ಮೂಲೆ ಸೇರುವ 
ಬಾಂದ್‌ನಿಂದ ವಾಯುವ್ಯಕ್ಕೆ ಸುಮಾರು 3.75 ಜೈನುಗಳ ದೂರದಿಂದ ಸರ್ವೆ ಸ್ಥಳ 23 ರಿಂದ ಪ್ರಾರಂಭಗೊಂಡು ಸದರಿ ಸ.ನಂ.7ರ 
ಪೂರ್ವಾಗ್ರಮೂಲೆಯನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
23-24 110° 4.00 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ೭೬೧ 





ಪೂರ್ವಕ್ಕೆ: ಸರ್ವೆ ರೇಖೆಯು ಸ್ಥಳ 24 ರಿಂದ ಸುತ್ತಳ್ಳಿ ಸರ್ವೆ ನಂಬರ್‌ 7ರ ಪೂರ್ವಗಡಿರೇಖೆಯಲ್ಲಿ ನೈರುತ್ಕಾಭಿಮುಖವಾಗಿ ಹೊರಟು 
ಸರ್ವೆ ನಂಬರ್‌ 7ರ ಆಗ್ನೇಯ ಮೂಲೆ ಸ್ಥಳ 39ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
24-39 203° 91.00 

ದಕ್ಷಿಣಕ್ಕೆ: ಸರ್ವೆ ರೇಖೆಯು ಸರ್ವೆ ಸ್ಥಳ 39 ರಿಂದ ಸರ್ವೆ ನಂ.7ರ ದಕ್ಷಿಣ ಗಡಿರೇಖೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಹೊರಟು ಸದರಿ ಗಡಿ 
ರೇಖೆಯಲ್ಲಿ ಸರ್ವೆ ಸ್ಥಳ 40ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
39-40 300° 5.00 

ಪಶ್ಚಿಮಕ್ಕೆ: ಸರ್ವೆ ರೇಖೆಯು ಸರ್ವೆ ಸ್ಥಳ 40 ರಿಂದ ಈಶಾನ್ಯಾಭಿಮುಖ, ವಾಯುವ್ಯಾಭಿಮುಖ, ಉತ್ತರಾಭಿಮುಖ ಹೀಗೆ ಸರ್ವೆ ನಂಬರ್‌. 
7ರಲ್ಲಿ ಕ್ರಮವಾಗಿ ಹೊರಟು ಪ್ರಾರಂಭಿಕ ಸ್ಥಳ ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ಸೇರುತ್ತದೆ. 

















































































































ಕಲ್ದುಕಂಬ ಕೋನ (ಡಿಗ್ರಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
40-41 550° 3.00 
41-42 339° 7.00 
42-43 5 6.00 
43-44 I’ 6.00 
44-45 IN 6.00 
45-46 499 5.00 
46-47 356° 7.50 
47-48 340° 6.00 
48-49 169 7.50 
49-50 15 4.00 
50-51 48° 4.50 
51-52 62° 4.50 
52-53 88’ 4.00 
53-54 90° 9.00 
54-55 7 9.00 
55-56 27" 3.00 
56-57 29° 3.00 
57-58 3389 9.00 
58-59 26° 6.00 
59-60 78? 4.00 
60-23 360° 3.50 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆವಿ. ಜಯಲಕ್ಷ್ಮಿ 
ಪಿ.ಆರ್‌.220 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:26:ಎಲ್‌ಜಿಸಿ:2011, ಬೆಂಗಳೂರು, ದಿನಾಂಕ:26.03.2011 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕಿನ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 

ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 


೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ಭಾಗ - ೪ಎ 





ಕ್ರ ತಾಲ್ಲೂಕು ಸದಸ್ಯರು 
ಸಂ. 
1 | ಹೊನ್ನಾಳಿ 1) ಶ್ರೀ ಎಂ.ಪಿ. ರೇಣುಕಾಚಾರ್ಯ, ಶಾಸಕರು, ಹೊನ್ನಾಳಿ ಕ್ಷೇತ್ರ ದಾವಣಗೆರೆ ಜಿಲ್ಲೆ. ಅಧ್ಯಕ್ಷರು 





2) ಶ್ರೀ ಸತ್ಯನಾರಾಯಣ ಬಿನ್‌ ಕರಿಯಪ್ಪ, ಮಾಸ್ತರು, ಫಲವನಹಳ್ಳಿ ಗ್ರಾಮ, | ಸದಸ್ಯರು (ಸಾಮಾನ್ಯ) 
ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
3) ಶ್ರೀ ಎ.ಕೆ. ರುದ್ರೇಶ್‌ ಬಿನ್‌ ಎ.ಕೆ. ಕೃಷ್ಣನಗರ, ದಿಡಗೂರ ಗ್ರಾಮ, ಹೊನ್ನಾಳಿ | ಸದಸ್ಯರು 


























ತಾಲ್ಲೂಕು, ದಾವಣಗೆರೆ ಜಿಲ್ಲೆ. (ಪ.ಜಾತಿ) 
4) ಶ್ರೀಮತಿ ಮಂಜುಳ ಕೋಂ ಹಾಲೇಶಪ್ಪ, ಸದಸ್ಯರು 
ಬೀರಗೊಂಡನಹಳ್ಳಿ ಗ್ರಾಮ, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರ್‌, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. ಸದಸ್ಥ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷಿ ಬಿನಾರಾಯಣ 
ಪಿ.ಆರ್‌.296 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
WATER RESOURCES SECRETARIAT 
NOTIFICATION 

The draft of the following rules further to amend the Karnataka Irrigation (Levy of Water Rates) Rules, 1965, which the 
Government of Karnataka proposes to make in exercise of the powers conferred by Section 11 of the Karnataka Irrigation (Levy of 
Betterment Contribution and Water Rate) Act, 1957 (Karnataka Act 28 of 1957) is hereby published as required by sub-section (1) of 
section-11 of the said Act for the information of persons likely to be affected thereby and notice is hereby given that the said draft will 
be taken into consideration after fifteen days from the date of its publication in the official Gazette. 

Any objections or suggestions which may be received by the State Government, from any person with respect to the said 
draft before the expiry of the period specified above, will be considered by the State Government. Objections and suggestions may 
be addressed to the Secretary to Government, Water Resources Department, Room No.305, 3° Floor, Vikasa Soudha, 
Bangalore-560 001. 

DRAFT RULES 

1. Title and Commencement.- (1) These rules may be called the Karnataka Irrigation (Levy of Water Rates) 
(Amendment) Rules, 2010. 

(2) They shall come into force from the date of their publication in the official Gazette. 

2. Amendment of Rule-2.- In rule 2 of the Karnataka Irrigation (Levy of Water Rates) Rules, 1965 in clause (2B), after the 
words "or the Karnataka Neeravari Nigam", the words "or the Cauvery Neeravari Nigam Limited or any other body or corporation 
established by the State Government for this purpose” shall be inserted. 

By Order and in the name of the Governor of Karnataka, 
N.R. VIJAYASARATHI 
PR-470 Officer on Special Duty (Tech., MMI-3), 
Water Resources Department. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:25:ಎಲ್‌ಜಿಜೆ:2011, ಬೆ೦ಗಳೂರು, ದಿನಾಂಕ:26.03.2011 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ವಿಜಾಪುರ ಜಿಲ್ಲೆ, ಸಿಂದಗಿ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ೭೬೩ 





























ಕ್ರ ತಾಲ್ಲೂಕು ಸದಸ್ಯರು 
ಸಂ. 
1. ಸಿಂದಗಿ 1) ಶ್ರೀ ರಮೇಶ ಬಿ. ಭೂಸನೂರ, ಶಾಸಕರು, ಸಿಂದಗಿ ತಾಲ್ಲೂಕು, ವಿಜಾಪುರ ಜಿಲ್ಲೆ. ಅಧ್ವಕ್ಷರು 
2) ಶ್ರೀ ನಾಗೇಶ ಚೆನ್ನಬಸಪ್ಪ ಶಾಬಾದಿ ಸಾ: ಮೊರಟಗಿ, ಸಿಂದಗಿ ತಾಲ್ಲೂಕು, | ಸದಸ್ಯರು 
ವಿಜಾಪುರ ಜಿಲ್ಲೆ (ಸಾಮಾನ್ಸ) 
3) ಶ್ರೀ ಭೀಮಣ್ಣ ನಿಂಗಪ್ಪ ಮಾದರ ಸಾ: ಬ್ಯಾಲಿಹಾಳ ಬಂಕಲಗಿ, ಸಿಂದಗಿ ತಾಲ್ಲೂಕು, | ಸದಸ್ಯರು 
ವಿಜಾಪುರ ಜಿಲ್ಲೆ. (ಪ.ಜಾತಿ) 
4) ಶ್ರೀಮತಿ ಶೋಭ ಶಿವಪುತ್ರಪ್ಪ ಕುಂಬಾರ, ಸದಸ್ಯರು 
ಕುಂಬಾರಗಲ್ಲಿ, ಸಾ: ಸಿಂದಗಿ, ಸಿಂದಗಿ ತಾಲ್ಲೂಕು, ವಿಜಾಪುರ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರ್‌, ಸಿಂದಗಿ ತಾಲ್ಲೂಕು, ವಿಜಾಪುರ ಜಿಲ್ಲೆ. ಸದಸ್ತ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.297 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:7:ಎಲ್‌ಜಿಜಿ:2011, ಬೆಂಗಳೂರು, ದಿನಾಂಕ:21.02.2011 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಯಾದಗಿರಿ ಜಿಲ್ಲೆ ಸುರಪುರ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 

ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರ ತಾಲ್ಲೂಕು ಸದಸ್ಯರು 
ಸಂ. 
1. | ಸುರಪುರ 1) ಶ್ರೀ ನರಸಿಂಹನಾಯಕ (ರಾಜುಗೌಡ). ಶಾಸಕರು, ಸುರಪುರ ತಾಲ್ಲೂಕು, ಯಾದಗಿರಿ | ಅಧ್ಯಕ್ಷರು 
ಜಿಲ್ಲೆ. 
2) ಶ್ರೀ ಹನುಮಂತರಾಯಗೌಡ ತಂದೆ ಹೇಮರೆಡ್ಡಿಪಗೌಡ, ಸಾ:ಕುಪ್ಪಿ, ಸುರಪುರ ತಾಲ್ಲೂಕು, | ಸದಸ್ಯರು (ಸಾಮಾನ್ಯ) 
ಯಾದಗಿರಿ ಜಿಲ್ಲೆ. 
3) ಶ್ರೀ ಭೀಮಾಶಂಕರ, ಚಂದ್ರಪ್ಪ ಬಿಲ್ಲದ, ಸದಸ್ಯರು 
ಸಾ: ಹಗನಾಪುರ, ಸುರಪುರ ತಾಲ್ತೂಕು, ಯಾದಗಿರಿ ಜಿಲ್ಲೆ. (ಪ.ಜಾತಿ) 
4) ಶ್ರೀಮತಿ ಮಲ್ಲಮ್ಮ ರಾಮನಗೌಡ, ಮಾಲಿಪಾಟೀಲ ಸಾ: ದೇವಿಕೇರಾ, ಸುರಪುರ | ಸದಸ್ಯರು 
ತಾಲ್ಲೂಕು, ಯಾದಗಿರಿ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರ್‌, ಸುರಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. ಸದಸ್ತ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.298 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:8:ಎಲ್‌ಜಿಡಿ:2011, ಬೆಂಗಳೂರು, ದಿನಾಂಕ:23.02.2011 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಧಾರವಾಡ ಜಿಲ್ಲೆ, ಕುಂದಗೋಳ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 

ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 























ಕ್ರ ತಾಲ್ಲೂಕು ಸದಸ್ಯರು 
ಸಂ. 
1. | ಕುಂದಗೋಳ [1 ಶ್ರೀ ಎಸ್‌.ಆಯ್‌. ಚಿಕ್ಕನಗೌಡ್ರ, ಶಾಸಕರು, ಕುಂದಗೋಳ ತಾಲ್ಲೂಕು. ಅಧ್ಯಕ್ಷರು 
2) ಶ್ರೀ ಕಲ್ಲಪ್ಪ ವೀರಭದ್ರಪ್ಪ ಸೊರಟೂರ, ಸಾ: ಯರಿನಾರಾಯಣಪೂರ, ತಾ:ಕುಂದಗೋಳ, | ಸದಸ್ಯರು (ಸಾಮಾನ್ಯ) 
ಜಿ: ಧಾರವಾಡ. 
3) ಶ್ರೀ ಹನುಮಂತಪ್ಪ ಫಕ್ಕೀರಪ್ಪ ಮೂಡಿಯಣ್ಣವರ, ಸಾ:ಯರಿಬೂದಿಹಾಳ, ಕುಂದಗೋಳ | ಸದಸ್ಯರು 
ತಾಲ್ತೂಕು, ಜಿ: ಧಾರವಾಡ. (ಪ.ವರ್ಗ) 











೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨, ೨೦೧೧ ಭಾಗ - ೪ಎ 


ತಾಲ್ಲೂಕು ಸದಸ್ಯರು 


ನ 





4) ಶ್ರೀಮತಿ ಮಾಣಿಕ್ಯ ಬಸಪ್ಪ ಚಿಲ್ಲೂರು. ಸಾ:ದೇವನೂರ, ಕುಂದಗೋಳ ತಾಲ್ಲೂಕು, ಜಿ: | ಸದಸ್ಯರು 
ಧಾರವಾಡ. (ಮಹಿಳೆ) 
5) ತಹಶೀಲ್ದಾರ್‌, ಕುಂದಗೋಳ ತಾಲ್ತೂಕು, ಜಿ: ಧಾರವಾಡ. ಸದಸ್ತ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 
ಪಿ.ಆರ್‌.299 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 























FINANCE SECRETARIAT 
NOTIFICATION No.FD 08 Sa.Vi.Yo2010, Bangalore, Dated:10.03.2011 

Whereas, the draft of the following rules further to amend the Karnataka State Employees Group Insurance Scheme 
Rules, 1981 was published as required by clause (a) of sub-section (2) of section 3 of the Karnataka Civil Services Act, 1978 
(Karnataka Act 14 of 1990) in Notification No.FD 8 Sa.ViYo 2010, Dated:30" September, 2010 published in part-4A of the 
Karnataka Gazette Dated:21° October,2010 inviting objections or suggestions from all the persons likely to be affected thereby, and 
notice was given that the said draft will be taken into consideration after fifteen days from the date of its publication in the Official 
Gazette. 

And whereas, the said Gazette was made available to the public on 21° October, 2010. 

And whereas, no objections or suggestions have been received by the State Government. 

Now, therefore, in exercise of the powers conferred by section 3 read with Section 8 of the Karnataka State Civil Services 
Act, 1978 (Karnataka Act 14 of 1990) the Government of Karnataka, hereby makes the following rules, further to amend the 
Karnataka State Employees Group Insurance Scheme Rules, 1981, namely: 

RULES 

1. Title and Commencement.- (1) These rules may be called the Karnataka State Employees Group Insurance Scheme 
(Amendment) Rules, 2011. 

(2) They shall come into force from the date of their publication in the Official Gazette. 

2. Amendment of rule 19.- In the Karnataka State Employees Group Insurance Scheme Rules, 1981, in rule 19, for the 
words "The Director of Small Savings is nominated as Administrator of the Scheme" the words "The Director of Karnataka 
Government Insurance Department is nominated as Administrator of the Scheme" shall be substituted. 

By Order and in the name of the Governor of Karnataka, 
N. SRINIVASA MURTHY 
PR-232 Under Secretary to Government, 
Finance Department (Admn. and Advances) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 4 ಎಸ್‌ಎಂಆರ್‌ 2011, ಬೆಂಗಳೂರು, ದಿನಾಂಕ:15.03.2011 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-!ರ ಐಟಂ 261ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ: 

(262) ಗಿರಿಜ ಕ್ಲಿನಿಕ್‌, ಜನರಲ್‌ ಸರ್ಜಿಕಲ್‌ ಮತ್ತು ಮೆಟರ್ನಿಟಿ ನರ್ಸಿಂಗ್‌ ಹೋಂ, ಮುಖ್ಯರಸ್ತೆ, ದರ್ಬೆ, ಪುತ್ತೂರು-574202, ದಕ್ಷಿಣ 
ಕನ್ನಡ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION No.DPAR 4 SMR 2011, Bangalore, Dated:15.03.2011 

In exercise of the powers conferred by clause (ff) of rule 3 of the Karnataka Government Servants’ (Medical Attendance) 
Rules 1963, the Government of Karnataka hereby adds the following item after item 261 of Schedule 1 to the said rules, namely:- 

(262) Girija Clinic, General Surgical & Maternity Nursing Home, Main Road, Darbe, Puttur-574202, Dakshina Kannada 
District. 

By Order and in the name of the Governor of Karnataka, 
P. MARKANDEYA 
PR-203 Under Secretary to Government, 
Department of Personnel and Administrative Reforms (Service Rules-2) 


